ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ತರ್ನಾಟಿಕ ವಿಧಾನ ಪರಿಷತ್ತು 


2242 | ; 
ಶ್ರೀ. ಎಸ್‌. ವಾಗರಾಜ್‌ (ಸಂದೇಶ್‌ ನಾಗರಾಜ್‌) 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರಿಸುವ ಸಚಿವರು ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖಿಕ ಸಚಿವರು 
ಉತ್ತರಿಸುವ ದಿನಾಂಕ 26.03.2021. 
ಕ್ರ. | ಪ್ರಶ್ನೆ ಉತ್ತರ 
ಸಂ) NS RR 
ಆ) | ಚಾಮರಾಜನಗರ ಜಿಲ್ಲೆಯಲ್ಲಿ; ಎಷ್ಟು | ಚಾಮರಾಜನಗರ ಜಿಲ್ಲೆಯಲ್ಲಿ 8465 ಹೆಕ್ಟೇರ್‌ಗಳಲ್ಲಿ ಅರಿಶಿನ 


| ಹೆಕ್ಟೇರ್‌ 'ಗಳಲ್ಲಿ ಅರಿಶಿನ ಬೆಳೆಯುತ್ತಾರೆ; 
ವಾರ್ಷಿಕ ಉತ್ಪಾದನೆ ಅಂದಾಜು ಪ್ರಮಾಣ 


ಬೆಳೆಯುತ್ತಾರೆ. 
ವಾರ್ಷಿಕ ಉತ್ಪಾದನೆ ಅಂದಾಜು ಪ್ರಮಾಣ 34744 ಮೆಟ್ರಿಕ್‌ 


ಎಷ್ಟು; ಅರಿಶಿನಕ್ಕೆ ವ್ಯವಸ್ಥಿತ | ಟಿವ್‌ ಗಳು. 
ಮಾರುಕಟ್ಟೆಯ ಸೌಲಭ್ಯ ' A 
ಕಲ್ಪಿಸಲಾಗಿದೆಯೇ:" ಚಾಮರಾಜನಗರ ಜಿಲ್ಲೆಯಲ್ಲಿ ಅರಿಶಿಣವನ್ನು ' ಸಳೀಯ್ದ |: , 
ಹಾಗೂ ನಗರ ಪ್ರದೇಶಗಳಲ್ಲಿ ಮಾರಾಟ 'ಮಾಡಲಾಗುತ್ತಿದು[|”” 
i 2021-22 ನೇ ಸಾಲಿನ ಆಯವ್ಯಯ ಕಂಡಿಕೆ &8. ರಲ್ಲಿ 
; ಚಾಮರಾಜನಗರದಲ್ಲಿ ಅರಿಶಿಣ ಮಾರುಕಟ್ಟೆಯನ್ನು 
; ಸಾರ್ವಜನಿಕ-ಖಾಸಗಿ ಸಹಭಾಗಿತ್ವದಲ್ಲಿ  ಸಮಗಮಾಗಿ 
"| ಅಭಿವೃದ್ದಿ ಪಡಿಸುವುದಾಗಿ ಪ್ರಸ್ತಾಪಿಸಲಾಗಿರುತ್ತದೆ. 
| ಮಾರುಕಟ್ಟೆಯಲ್ಲಿ ಅರಿಶಿಣ ಧಾರಣೆಯ ಕುಸಿತವಾದ 
| ಸಂದರ್ಭದಲ್ಲಿ, ಮಾರುಕಟ್ಟೆ ಮಧ್ಯ ಪ್ರವೇಶ ಯೋಜನೆಯಗ 
sl °: (Mis) ಪರಿಗಣಿಸಲು ಅಪಕಾಶ ಕಲ್ಪಿಸಲಾಗಿರುತ್ತದೆ. K 
ಆ) : ಚಾಮರಾಜನಗರದಲ್ಲಿ ಆರಿಶಿನ | ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲು ತೋಟಗಾರಿತೆ 
"ಸಂಸ್ಕರಣಾ ಘಟಕವನ್ನು ಸ್ಮಾಪಿಸಲು ಕ್ರಮ | ಇಲಾಖೆಯಿಂದ ಈ ಕೆಳಕಂಡ ಯೋಜಸೆಗಳಲ್ಲಿ ಅವಕಾಶ 
| ತೆಗೆದುಕೊಳ್ಳಲಾಗುವುದೇ?. ಕಲ್ಪಿಸಲಾಗಿರುತ್ತದೆ. 


1: ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ “nceಗives 


for Post-Harvest Management Activities” 


ಕಾರ್ಯಕ್ರಮದಡಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ 
ಘಟಕ. ಸ್ಥಾಪಿಸಲು ಒಟ್ಟು. ಘಟಿಕ ವೆಚ್ಚ ರೂ.200.00 
ಲಕ್ಷಗಳಿಗೆ ಶೇ.25 ರಂತೆ ಗರಿಷ್ಠ ರೂ5000 ಲಕ್ಷಗಳವದೆಗೆ 
ಸಹಾಯಧನ ನೀಡಲಾಗುತ್ತದೆ. 


40ರಲತೆ ರೂ.1000 ಲಕ್ಷೆಗಳವರೆಗೆ ಸಹಾಯಧನ 
ನೀಡಲಾಗುತ್ತದೆ. 


Horti 241 HGM 2021 


ಖ್‌ 
ತೋಟಗಾರಿಕೆ ಮತ್ತು ಯೊಳ್ಳಿಜಿನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಹ೦ಖ್ಯಿಕ ಸಚಿವರು. 


